KA/ BG-GPO/2515/NVPP-47/2006-2008 





9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸೆಂಪುಟ ೧೪೧ ಬೆಂಗಳೂರು, ಗುರುವಾರ, ಮೇ ೧೮, ೨೦೦೬ (ವೈಶಾಖ ೨೮, ಶಕ ವರ್ಷ ೧೯೨೮) ಸಂಚಿಕೆ ೨೦ 








ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಪಸಂಮೀ 56 ಮೀಇಸೇ 2004, ಬೆಂಗಳೂರು, ದಿನಾಂಕ:25ನೇ ಏಪ್ರಿಲ್‌, 2006 

ಶ್ರೀ ಮಹಮದ್‌ ರಫಿ ಉದ್ದೀನ್‌, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-1), ಬೆಂಗಳೂರು ನಗರ ಜಿಲ್ಲೆ ಇವರಿಗೆ ಕರ್ನಾಟಕ 
ನಾಗರೀಕ ಸೇವಾ (ವೇತನ, ಬಡ್ತಿ ಮತ್ತು ಪಿಂಚಣಿ ಕ್ರಮಬದ್ಧಗೊಳಿಸುವಿಕೆ) ನಿಯಮಾವಳಿ 1978ರ ನಿಯಮ 2(1)(ಎ) ರನ್ವಯ ಸೇವೆಯಲ್ಲಿ ಅವರಿಗಿಂತ 
ಕಿರಿಯ ಅಧಿಕಾರಿಯವರಿಗೆ ಬಡ್ತಿ ನೀಡಿದ ದಿನಾಂಕ: 02.08.2002 ರಿಂದ ಪೂರ್ವಾನ್ಹಯವಾಗಿ ಜಾರಿಗೆ ಬರುವಂತೆ ವೇತನ ಶ್ರೇಣಿ 
ರೂ.7,400-13,120ರಲ್ಲಿ ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ, ಖಾಲಿ ಇರುವ ಮುಖ್ಯ ಕಾರ್ಯನಿರ್ವಾಹಣಾಧಿಕಾರಿ, ಮೀನು ಕೃಷಿಕರ ಅಭಿವೃದ್ಧಿ ಸಂಸ್ಥೆ, ಚಿಕ್ಕಮಗಳೂರು, ಹುದ್ದೆಗೆ 
ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ. ಕಮಲಕುಮಾರ್‌ 
ಪಿ.ಆರ್‌. 700 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ (ಮಿ). 


HIGH COURT OF KARNATAKA 
NOTIFICATION 
No. GOBI(I) 16(152)/ 2005, Bangalore, Dated:25"' April, 2006 

Sri S.A. Chikkorde, Prl. Civil Judge (Jr.Dn.) and JMFC., Bagalkot, is permitted to surrender 30 
days of Earned Leave from 02.05.2006 to 31.05.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR- 701 R. RANGASWAMY 
Assistant Registrar. 


HIGH COURT OF KARNATAKA 
NOTIFICATION 
No. GOB(I) 14(102)/ 2005, Bangalore, Dated:25" April, 2006 
Sri A.G. Nijaganavar, XXXlll Addl. City Civil and Sessions Judge, Bangalore, is permitted to 
surrender 30 days of Earned Leave from 15.03.2006 to 13.04.2006 (bdi) for the block period of 2005-06. 


(೨೪೧) 


೨೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೧೮, ೨೦೦೬ ಭಾಗ - ೨ 





The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR- 702 R. RANGASWAMY 
Assistant Registrar. 


HIGH COURT OF KARNATAKA 
NOTIFICATION 
No. GOBI(l) 16(149)/ 2005, Bangalore, Dated:25"' April, 2006 

Sri K. Subramanya, Civil Judge (Jr.Dn.) and JMFC., Turuvekere, is permitted to surrender 30 
days of Earned Leave from 01.05.2006 to 30.05.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR- 703 R. RANGASWAMY 
Assistant Registrar. 


HIGH COURT OF KARNATAKA 
NOTIFICATION 
No. GOB(I) 15(115)/ 2005, Bangalore, Dated:25" April, 2006 

Sri A.S. Sadalge, Civil Judge, (Sr.Dn.) and JMFC., Hospet, is permitted to surrender 30 days of 
Earned Leave from 01.04.2006 to 30.04.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR- 704 R. RANGASWAMY 
Assistant Registrar. 


HIGH COURT OF KARNATAKA 
NOTIFICATION 
No. GOBI(I) 16(135)/ 2005, Bangalore, Dated:25"' April, 2006 

Sri A.B. Banasode, Civil Judge, (Jr.Dn.) and JMFC., Byadagi, is permitted to surrender 30 days of 
Earned Leave from 01.04.2006 to 30.04.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR- 705 R. RANGASWAMY 
Assistant Registrar. 


HIGH COURT OF KARNATAKA 
NOTIFICATION 
No. GOB(l) 15(68)/ 2005, Bangalore, Dated:25" April, 2006 

Sri S. Sridhara, X1 Addl. Judge, Court of Small Causes, Bangalore, is permitted to surrender 30 
days of Earned Leave from 01.03.2006 to 30.03.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR- 706 R. RANGASWAMY 
Assistant Registrar. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 182 ಸೆಅಸೆ 2006, ಬೆಂಗಳೂರು, ದಿನಾಂಕ:26ನೇ ಏಪ್ರಿಲ್‌, 2006 
ಡಾ: ಸಿ.ಎಸ್‌. ಕೇದಾರ್‌, ಐ.ಎ.ಎಸ್‌. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಸಹಕಾರ ಇಲಾಖೆ ಇವರಿಗೆ, ದಿನಾಂಕ: 15.06.2006 ರಿಂದ 
28.06.2006 ರವರೆವಿಗೆ (ಉದಿಸೇ) ಒಟ್ಟು 14 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಮೇ ೧೮, ೨೦೦೬ ೨೪೩ 





ಡಾ: ಸಿ.ಎಸ್‌. ಕೇದಾರ್‌, ಐ.ಎ.ಎಸ್‌. ರವರ ರಜಾ ಅವಧಿಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕೃಷಿ ಮತ್ತು ತೋಟಗಾರಿಕೆ 
ಇಲಾಖೆ ಇವರನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಸಹಕಾರ ಇಲಾಖೆ ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 
ಡಾ: ಸಿ.ಎಸ್‌. ಕೇದಾರ್‌, ಐ.ಎ.ಎಸ್‌. ರವರು ರಜೆಯ ಮೇಲೆ ಹೋಗಿರದಿದ್ದರೆ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಸಹಕಾರ ಇಲಾಖೆ 
ಈ ಹುದೆಯಲ್ಲೇ ಸ್ಥಾನಪ ರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 
ಸಿ.ಎಸ್‌. ಕೇದಾರ್‌, ಐ.ಎ.ಎಸ್‌. ರವರಿಗೆ ಹಾಗೂ ಅವರ ಕುಟುಂಬದ ಈ ಕೆಳಕಾಣಿಸಿದ ಸದಸ್ಯರಿಗೆ ಪ್ರಸಕ್ತ 2002-2005ರ ವಿಸ್ತರಿತ 
ಬ್ಲಾಕ್‌ ಅವಧಿಯಲ್ಲಿ ಅಹಮದಾಬಾದ್‌ಗೆ ಹೋಗಿ-ಬರಲು ರಜಾ ಪ್ರಯಾಣ ರಿಯಾಯಿತಿಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 


























ಕ್ರಮ ಹೆಸರು ಸಂಬಂಧ ವಯಸ್ಸು 
ಸಂಖ್ಯೆ 
1. ಶ್ರೀಮತಿ ಲಕ್ಷ್ಮೀ ಕೇದಾರ್‌ ಹೆಂಡತಿ 45 ವರ್ಷ 
2. | ಕುಮಾರಿ ಜ್ಯೋತ್ಸ್ನಾ ಕೇದಾರ್‌ ಮಗಳು 23 ವರ್ಷ 
3. ಕುಮಾರಿ ಮೇಘನಾ ಕೇದಾರ್‌ ಮಗಳು 21 ವರ್ಷ 








ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡಾ 90ರಷ್ಟು ಹಣವನ್ನು ಅಂತಿಮ ಪ್ರಯಾಣ ಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣ ಭತ್ಯೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 707 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-1) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 132 ಸಅರ 2006, ಬೆಂಗಳೂರು, ದಿನಾಂಕ:26ನೇ ಏಪ್ರಿಲ್‌, 2006 

ಶ್ರೀಮತಿ ಎಸ್‌.ಜಿ. ಸಿಕ್ಷೇರಾ, ಆಪ್ತ ಕಾರ್ಯದರ್ಶಿ ಗ್ರೇಡ್‌-2, ಕಾರ್ಯದರ್ಶಿಯವರ ಆಪ್ತ ಶಾಖೆ, ಕಾನೂನು, ನ್ಯಾಯ ಮತ್ತು ಮಾನವ 
ಹಕ್ಕುಗಳ ಇಲಾಖೆ ಇವರಿಗೆ ದಿನಾಂಕ: 12.05.2006 ರಲ್ಲಿದ್ದಂತೆ 30 ದಿನಗಳ ಗಳಿಕೆ ರಜೆಯನ್ನು ಅದ್ಯರ್ಪಿಸಿ 2005-06ನೇ ಬ್ಲಾಕ್‌ನಲ್ಲಿ ನಗದೀಕರಣ 
ಸೌಲಭ್ಯವನ್ನು ಪಡೆಯಲು ಮಂಜೂರಾತಿ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 708 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 186 ಸೆಅಸೆ 2006, ಬೆಂಗಳೂರು, ದಿನಾಂಕ:26ನೇ ಏಪ್ರಿಲ್‌, 2006 

ಶ್ರೀ ಭರತ್‌ ಲಾಲ್‌ ಮೀನ, ಐ.ಎ.ಎಸ್‌. ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು 
ಇವರಿಗೆ, ದಿನಾಂಕ:29.04.2006 ರಿಂದ 02.05.2006 ರವರೆವಿಗೆ (ಉದಿಸೇ) ಒಟ್ಟು 4 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 

ಶ್ರೀ ಭರತ್‌ ಲಾಲ್‌ ಮೀನ, ಐ.ಎ.ಎಸ್‌. ರವರ ರಜಾ ಅವಧಿಯಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಪ ಪವರ್‌ ಕಾರ್ಪೊರೇಷನ್‌ 
ಲಿಮಿಟೆಡ್‌ ಇವರನ್ನು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 

ಶ್ರೀ ಭರತ್‌ ಲಾಲ್‌ ಮೀನ, ಐ.ಎ.ಎಸ್‌. ರವರು ರಜೆಯ ಮೇಲೆ ಹೋಗಿರದಿದ್ದರೆ, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ವಿದ್ಯುತ್‌ 
ಪ್ರಸರಣ ನಿಗಮ ನಿಯಮಿತ, ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 

ಶ್ರೀ ಭರತ್‌ ಲಾಲ್‌ ಮೀನ, ಐ.ಎ.ಎಸ್‌. ರವರಿಗೆ ಹಾಗೂ ಅವರ ಕುಟುಂಬದ ಈ ಕೆಳಕಾಣಿಸಿದ ಸದಸ್ಯರಿಗೆ ಪ್ರಸಕ್ತ 2006-2007ರ ಬ್ಲಾಕ್‌ 
ಅವಧಿಯಲ್ಲಿ ಅವರ ಸ್ವಗ್ರಾಮವಾದ ಸುಂದರಿ ಗ್ರಾಮ, ದಮನ್‌ ವಾಸ್‌ ತಾಲ್ಲೂಕು, ಸವಾಯ್‌ ಮಾಧಾಪುರ ಜಿಲ್ಲೆ (ರಾಜಸ್ತಾನ್‌)ಗೆ ಹೋಗಿ-ಬರಲು 
ಸ್ವಾಗ್ರಾಮ ಪ್ರಯಾಣ ರಿಯಾಯಿತಿಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 


























ಕ್ರಮ ಹೆಸರು ಸಂಬಂಧ ವಯಸ್ಸು 
ಸಂಖ್ಯೆ 
1. ಶ್ರೀಮತಿ ಜಗನಿ ಮೀನಾ ಹೆಂಡತಿ 48 ವರ್ಷ 
2. | ಕುಮಾರಿ ಅಂಜು ಭಾರತಿ ಮಗಳು 19 ವರ್ಷ 
3. | ಕುಮಾರಿ ಮಂಜು ಭಾರತಿ ಮಗಳು 17 ವರ್ಷ 








ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡಾ 90ರಷ್ಟು ಹಣವನ್ನು ಅಂತಿಮ ಪ್ರಯಾಣ ಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣ ಭತ್ಯೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 709 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-1) 


೨೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೧೮, ೨೦೦೬ ಭಾಗ - ೨ 





HIGH COURT OF KARNATAKA 
NOTIFICATION 
No. GOB(I) 14(109)/ 2005, Bangalore, Dated:26" April, 2006 

Sri B.M. Sindagi, PResiding Officer, Fast Track Court-lll, Mysore, is permitted to surrender 30 
days of Earned Leave from 02.05.2006 to 31.05.2006 (bdi) for the block period of 2005-06. 

The officer shall be paid pay and allowances admissible for the said 30 days of leave so 
surrendered at the rate of 1/30" of the monthly pay and allowances for each day of leave surrendered as 
per the provisions contained in Rule 118(2) of K.C.S.Rs. 

By Order of the High Court, 
PR- 710 R. RANGASWAMY 
Assistant Registrar. 


HIGH COURT OF KARNATAKA 
NOTIFICATION 
No. GOB(I) 15(105)/ 2005, Bangalore, Dated:27" April, 2006 
Sri K.M. Gangadhara, Xlll Addl. Chief Metropolitan Magistrate, Bangalore, is permitted to 
surrender 30 days of Earned Leave from 01.03.2006 to 30.03.2006 (bdi) for the block period of 2005-06. 
The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 
By Order of the High Court, 
PR- 711 R. RANGASWAMY 
Assistant Registrar. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 136 ಸಅರ 2006, ಬೆಂಗಳೂರು, ದಿನಾಂಕ:27ನೇ ಏಪ್ರಿಲ್‌, 2006 

ಶ್ರೀ ಮಂಜೇಗೌಡ, ಸರ್ಕಾರದ ಉಪ ಕಾರ್ಯದರ್ಶಿ, ಸಮಾಜ ಕಲ್ಯಾಣ ಇಲಾಖೆ, ಇವರಿಗೆ ವೈದ್ಯಕೀಯ ಕಾರಣದ ಮೇಲೆ ವೈದ್ಯಕೀಯ 
ಪ್ರಮಾಣ ಪತ್ರವನ್ನು ಒದಗಿಸುವ ಷರತ್ತಿಗೆ ಒಳಪಟ್ಟು ಕೆಳಕಂಡಂತೆ 59 ದಿನಗಳು ಪರಿವರ್ತಿತ ರಜೆಯನ್ನು ಮಂಜೂರು ಮಾಡಲಾಗಿದೆ. ರಜೆಯು 
ಮುಗಿದ ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 

1. ದಿನಾಂಕ: 21.03.2006 ರಿಂದ 07.04.2006 ರವರೆಗೆ 18 ದಿನಗಳು ಪರಿವರ್ತಿತ ರಜೆ. 

2. ದಿನಾಂಕ: 17.04.2006 ರಿಂದ 27.05.2006 ರವರೆಗೆ 41 ದಿನಗಳು ಪರಿವರ್ತಿತ ರಜೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 712 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 62 SPS 2006, Bangalore, Dated:27" April, 2006 

Shri K. Madhukar Shetty, IPS (KN 99), Superintendent of Police, Chickmagalur District is 
transferred with immediate effect and posted until further orders as Superintendent of Police. Intelligence, 
(Leave Reserve) Bangalore. 

The Additional Superintendent of Police, Chickmagalur District is placed in additional charge of 
the post of Superintendent of Police, Chickmagalur District until further orders vice Shri K. Madhukar 
Shetty, IPS transferred. 

By Order and in the name of the Governor of Karnataka, 
K. SUDHAKARA SHETTY 
PR- 713 Under Secretary to Government, 
Department of Personnel and Administrative Reforms (Services-1). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 40 ಸೇಇಮು 2006, ಬೆಂಗಳೂರು, ದಿನಾಂಕ:27ನೇ ಏಪ್ರಿಲ್‌, 2006 

ಶ್ರೀ ವೆಂ. ಶ್ರೀನಿವಾಸ, ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರು ಇವರ ಜನ್ಮ ದಿನಾಂಕ: “10.12.1948” ಆಗಿದ್ದು 
ಅಧಿಕಾರಿಯು 58 ವರ್ಷಗಳ ವಯೋಮಿತಿ ತಲುಪಿ ದಿನಾಂಕ: “31.12.2006” ರಂದು ಅಪರಾಹ್ನ ಸೇವೆಯಿಂದ ವಯೋನಿವೃತ್ತಿ ಹೊಂದಲು ಅನುಮತಿ 
ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 714 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಮೇ ೧೮, ೨೦೦೬ ೨೪೫ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 138 ಆಸೇಇ 2006, ಬೆಂಗಳೂರು, ದಿನಾಂಕ:27ನೇ ಏಪ್ರಿಲ್‌, 2006 

ಶ್ರೀ ಎಂ.ಆರ್‌. ಸೋಮಶೇಖರಪ್ಪ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಯೋಜನೆ, ಸಣ್ಣ ಉಳಿತಾಯ ಹಾಗೂ ವಿಜ್ಞಾನ ಮತ್ತು 
ತಂತ್ರಜ್ಞಾನ ಸಚಿವರ ಆಪ್ತ ಕಾರ್ಯದರ್ಶಿ, ವಿಧಾನ ಸೌಧ, ಬೆಂಗಳೂರು ಇವರು ದಿನಾಂಕ: 05.02.2006 ರಿಂದ 28.02.2006ರವರೆಗೆ ಕಳೆದ 
ಅವಧಿಯಲ್ಲಿ ಕರ್ನಾಟಕ ಸಿವಿಲ್‌ ಸೇವಾ ನಿಯಮಗಳ ನಿಯಮ 8(15) (ಎಫ್‌) ರನ್ವಯ ಕಡ್ಡಾಯ ನೇಮಕಾತಿ ನಿರೀಕ್ಷಣಾವಧಿ ಎಂದು ಪರಿಗಣಿಸಿ 
ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 715 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 191 ಸೆಅಸೆ 2006, ಬೆಂಗಳೂರು, ದಿನಾಂಕ:27ನೇ ಏಪ್ರಿಲ್‌, 2006 
ಡಾ: ಜೆ. ರವಿಶಂಕರ್‌, ಐ.ಎ.ಎಸ್‌. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್‌, ಕೋಲಾರ ಇವರಿಗೆ, 


ದಿನಾಂಕ:02.05.2006 ರಿಂದ 25.05.2006 ರವರೆವಿಗೆ (ಉದಿಸೇ) ಒಟ್ಟು 24 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. ಹಾಗೂ ರಜೆಗೆ 
ಮೊದಲು ದಿನಾಂಕ: 01.05.2006 ರಂದು ಬರುವ ಸಾರ್ವತ್ರಿಕ ರಜೆಯನ್ನು ಉಪಯೋಗಿಸಿಕೊಳ್ಳಲು ಸಹ ಅನುಮತಿ ನೀಡಲಾಗಿದೆ. 

ಡಾ: ಜೆ. ರವಿಶಂಕರ್‌, ಐ.ಎ.ಎಸ್‌. ರವರ ರಜಾ ಅವಧಿಯಲ್ಲಿ ಜಿಲ್ಲಾಧಿಕಾರಿ, ಕೋಲಾರ ಜಿಲ್ಲೆ, ಕೋಲಾರ ಇವರನ್ನು ಮುಖ್ಯ ಕಾರ್ಯ 
ನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್‌ ಕೋಲಾರ, ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 

ಡಾ: ಜೆ. ರವಿಶಂಕರ್‌, ಐ.ಎ.ಎಸ್‌. ರವರು ರಜೆಯ ಮೇಲೆ ಹೋಗಿರದಿದ್ದರೆ, ಮುಖ್ಯ ಕಾರ್ಯ ನಿರ್ವಾಹಕ ಅಧಿಕಾರಿ, ಜಿಲ್ಲಾ 
ಪಂಚಾಯತ್‌, ಕೋಲಾರ ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 716 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-1) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 189 ಸೆಅಸೆ 2006, ಬೆಂಗಳೂರು, ದಿನಾಂಕ:27ನೇ ಏಪ್ರಿಲ್‌, 2006 

ಶ್ರೀ ವಿನಯ್‌ ಕುಮಾರ್‌, ಐ.ಎ.ಎಸ್‌., ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಇಲಾಖೆ, ಬೆಂಗಳೂರು 
ರವರಿಗೆ ದಿನಾಂಕ:02.05.2006 ರಿಂದ 12.05.2006ರ ವರೆವಿಗೆ (ಉದಿಸೇ) ಒಟ್ಟು 11 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 
ಹಾಗೂ ರಜೆಯ ಹಿಂದಿನ ದಿನ ದಿನಾಂಕ:01.05.2006 ಸಾರ್ವತ್ರಿಕ ರಜೆ ಮತ್ತು ರಜೆಯನಂತರ ದಿನಾಂಕ: 13.05.2006, 14.05.2006ರಂದು ಬರುವ 
ಸಾರ್ವತ್ರಿಕ ರಜೆಯನ್ನು ಉಪಯೋಗಿಸಿಕೊಳ್ಳಲು ಸಹ ಅನುಮತಿ ನೀಡಲಾಗಿದೆ. 

ಶ್ರೀ ವಿನಯ್‌ ಕುಮಾರ್‌, ಐ.ಎ.ಎಸ್‌., ರವರ ರಜಾ ಅವಧಿಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ, ಇವರನ್ನು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಇಲಾಖೆ, ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 

ಶ್ರೀ ವಿನಯ್‌ ಕುಮಾರ್‌, ಐ.ಎ.ಎಸ್‌., ರವರು ರಜೆಯ ಮೇಲೆ ಹೋಗಿರದಿದ್ದರೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಮೂಲಭೂತ 
ಸೌಲಭ್ಯ ಅಭಿವೃದ್ಧಿ ಇಲಾಖೆ, ಬೆಂಗಳೂರು ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 

ಶ್ರೀ ವಿನಯ್‌ ಕುಮಾರ್‌, ಐ.ಎ.ಎಸ್‌. ರವರಿಗೆ ಹಾಗೂ ಅವರ ಕುಟುಂಬದ ಈ ಕೆಳಕಾಣಿಸಿದ ಸದಸ್ಯರಿಗೆ ಪ್ರಸಕ್ತ 2002-2005ರ ವಿಸ್ತರಿತ 
ಬ್ಲಾಕ್‌ ಅವಧಿಯಲ್ಲಿ ನವದೆಹಲಿಗೆ ಹೋಗಿ-ಬರಲು ರಜಾ ಪ್ರಯಾಣ ರಿಯಾಯಿತಿಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 











ಕ್ರಮ ಹೆಸರು ಸಂಬಂಧ ವಯಸ್ಸು 
ಸಂಖ್ಯೆ 
1. ಶ್ರೀ ವಿನಯ್‌ ಕುಮಾರ್‌ ಸ್ವತಃ 56 ವರ್ಷಗಳು 
2. | ಶ್ರೀಮತಿ ಪೋಷ್ಟಿ ಕುಮಾರ್‌ ಪತ್ನಿ 51 ವರ್ಷಗಳು 





3. | ಕುಮಾರಿ ರಿಚಾಕುಮಾರ್‌ ಮಗಳು 25 ವರ್ಷಗಳು 
ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡಾ 90ರಷ್ಟು ಹಣವನ್ನು ಅಂತಿಮ ಪ್ರಯಾಣ ಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣ ಭತ್ಯೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 717 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-1) 




















೨೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೧೮, ೨೦೦೬ ಭಾಗ - ೨ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 39 SFP 2006, Bangalore, Dated:28"" April, 2006 
Sri Ashok Kumar Singh, IFS, (KN-80) Chief Conservator of Forests, Watershed Development 
Department, Bangalore is transferred with immediate effect and his services are placed at the disposal of 
Forest, Ecology and Environment Department, until further orders, for posting him as Chief Conservator 
of Forests and Executive Director (Rubber), Karnataka Forest Development Corporation Ltd., Mangalore, 
in the existing vacancy. 
By Order and in the name of the Governor of Karnataka, 
K. SUDHAKARA SHETTY 
PR- 718 Under Secretary to Government, 
Department of Personnel and Administrative Reforms (Services-1). 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಮಾತಂಇ 05 ಇಸಂಸೇ 2006, ಬೆಂಗಳೂರು, ದಿನಾಂಕ:28ನೇ ಏಪ್ರಿಲ್‌, 2006 
ಉಪ ವಿಭಾಗಾಧಿಕಾರಿ, ಬಿಜಾಪುರ ಉಪವಿಭಾಗ, ಬಿಜಾಪುರ, ಈ ಹುದ್ದೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಶ್ರೀ ಬಿ.ಎಸ್‌. ಪಶ್ರಿ, ಕ.ಆ.ಸೇ 
(ಕಿರಿಯ ಶ್ರೇಣಿ) ಇವರ ಸೇವೆಯನ್ನು ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳು, ಬೆಂಗಳೂರು, ಈ ಸಂಸ್ಥೆಯಲ್ಲಿ 
ಕಾರ್ಯನಿರ್ವಾಹಕ ಅಧಿಕಾರಿ (ಸಮನ್ವಯ), ಈ ಹುದ್ದೆಯಲ್ಲಿ ನೇಮಿಸಲು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆಯ ವ್ಯಾಪ್ತಿಗೆ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 197 ಆಸೇವ 2005, ದಿನಾಂಕ: 21.03.2006ರಲ್ಲಿ ನೀಡಿರುವುದನ್ನು ಅನುಸರಿಸಿ, ಸದರಿಯವರನ್ನು ದಿನಾಂಕ: 
27.03.2006 ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳು, 
ಈ ಸಂಸ್ಥೆಯಲ್ಲಿರುವ ಕಾರ್ಯನಿರ್ವಹಣಾಧಿಕಾರಿ (ಸಮನ್ವಯ) ಈ ಖಾಲಿ ಹುದ್ದೆಗೆ ನಿಯೋಜನೆ ಮೇಲೆ ಮರುನಿಯುಕ್ತಿಗೊಳಿಸಿ ನೇಮಿಸಿದೆ. 
ಶ್ರೀ ಬಿ.ಎಸ್‌. ಪತ್ರಿ, ಕ.ಆ.ಸೇ. (ಕಿರಿಯ ಶ್ರೇಣಿ), ಇವರ ಮೇಲಿನ ನಿಯೋಜನೆ ಕುರಿತಂತೆ ಷರತ್ತು ಮತ್ತು ನಿಬಂಧನೆಗಳನ್ನು ಪ್ರತ್ಯೇಕವಾಗಿ 
ಹೊರಡಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಮೊಹಮದ್‌ ಖಲೀಲೂರ್‌ ರಹಮಾನ್‌ 
ಪಿ.ಆರ್‌. 719 ಸರ್ಕಾರದ ಉಪ ಕಾರ್ಯದರ್ಶಿ, 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 


HIGH COURT OF KARNATAKA 
NOTIFICATION 
No. GOB(I) 16(154)/ 2005, Bangalore, Dated:24" April, 2006 

Sri D. Veeranna, Prl. Civil Judge (Jr.Dn.) and JMFC., Gangavathi, is permitted to surrender 30 
days of Earned Leave from 01.04.2006 to 30.04.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR- 720 R. RANGASWAMY 
Assistant Registrar. 
ಯೋಜನೆ ಹಾಗೂ ಸಾಂಖ್ಯಿಕ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಪಿಡಿ 68 ಎಸ್‌ಎಸ್‌ಎಂ 2004, ಬೆಂಗಳೂರು, ದಿನಾಂಕ:21ನೇ ಏಪ್ರಿಲ್‌, 2006 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಪಿಡಿ 68 ಎಸ್‌ಎಸ್‌ಎಂ 2004, ದಿನಾಂಕ: 20.04.2006ರ ಕ್ರಮಸಂಖ್ಯೆ 6ರಲ್ಲಿನ ಕಾಲಂ 3ರ 

“ಅಬ್ದುಲ್‌ ನಜೀರ ಸಾಬ್‌ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ತರಬೇತಿ ಸಂಸ್ಥೆ, ಮೈಸೂರು ಇಲ್ಲಿಗೆ ನೇಮಿಸುವ ಸಲುವಾಗಿ 
ಸದರಿಯವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ (ತರಬೇತಿ) ಇಲಾಖೆಯ ವಶಕ್ಕೆ ನೀಡಲಾಗಿದೆ (ಖಾಲಿ ಹುದ್ದೆ” ಎಂಬುದಕ್ಕೆ ಬದಲಾಗಿ 

“ಅಬ್ದುಲ್‌ ನಜೀರ ಸಾಬ್‌ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ತರಬೇತಿ ಸಂಸ್ಥೆ, ಮೈಸೂರು ಇಲ್ಲಿಗೆ ನೇಮಿಸುವ ಸಲುವಾಗಿ 
ಸದರಿಯವರ ಸೇವೆಯನ್ನು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ರಾಜ್‌ ಇಲಾಖೆಯ ವಶಕ್ಕೆ ನೀಡಲಾಗಿದೆ (ಖಾಲಿ ಹುದ್ದೆ” ಎಂದು 
ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ವಿಶಾಲಾಕ್ಷಮ್ಮ 
ಪಿ.ಆರ್‌. 721 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಯೋಜನೆ ಹಾಗೂ ಸಾಂಖ್ಯಿಕ ಇಲಾಖೆ. 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಮೇ ೧೮, ೨೦೦೬ ೨೪೭ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಕೃತ ಜ್ಞಾಪನ 
ಸಂಖ್ಯೆ:ಆಕುಕ 11 ಕೆವಿಎಂ 2006, ಬೆಂಗಳೂರು, ದಿನಾಂಕ:27ನೇ ಮಾರ್ಚ್‌, 2006 
ವಿಷಯ: ಹುಬ್ಬಳ್ಳಿಯ ಕಿಮ್ಸ್‌ನಲ್ಲಿ ನಿಯೋಜನೆ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಸಹಾಯಕ ಅಭಿಯಂತರರಾದ ಶ್ರೀ ಶ್ರೀಪಾದ 
ಸಾಹುಕಾರ್‌ ರವರ ಸೇವೆಯನ್ನು ಮಾತೃ ಇಲಾಖೆಗೆ ಹಿಂಪಡೆಯುವ ಬಗ್ಗೆ. 

ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ನಿಯೋಜನೆ ಮೇಲೆ ಸಹಾಯಕ 
ಅಭಿಯಂತರರ ಹುದ್ದೆಯಲ್ಲಿ ಶ್ರೀ ಶ್ರೀಪಾದ ಸಾಹುಕಾರ್‌ರವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರ ನಿಯೋಜನೆ ಅವಧಿಯು 5 ವರ್ಷಗಳಿಗೂ 
ಮೀರಿದೆ. ಅವರು ಈ ಮೊದಲು ಹಿಂದಿನ ವೈದ್ಯಕೀಯ ಶಿಕ್ಷಣ ಸಚಿವರ ಆಪ್ತ ಶಾಖೆಯಲ್ಲಿ ವಿಶೇಷಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಈಗ 
ಕಾರ್ಮಿಕ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರ ಕಛೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 

ಹುಬ್ಬಳ್ಳಿಯ ಕಿಮ್ಸ್‌ ಆಸ್ಪತ್ರೆಯಲ್ಲಿ ನಡೆದಿರುವ ಅವ್ಯವಹಾರದ ಪ್ರಕರಣದಲ್ಲಿ ಅವರ ಹೆಸರನ್ನು ಎಳೆಯಲಾಗಿದೆ. ಆದುದರಿಂದ ಅವರ 
ಸೇವೆಯನ್ನು ಹುಬ್ಬಳ್ಳಿಯ ಕಿಮ್ಸ್‌ನಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಅವರ ಮಾತೃ ಇಲಾಖೆಯಾದ ಲೋಕೋಪಯೋಗಿ ಇಲಾಖೆಗೆ 
ಹಿಂತಿರುಗಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ.ಬಿ. ಗಣಾಚಾರಿ 
ಪಿ.ಆರ್‌. 722 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 147 ನಯೋಸೇ 2005, ಬೆಂಗಳೂರು, ದಿನಾಂಕ:24ನೇ ಏಪ್ರಿಲ್‌, 2006 
ದಿನಾಂಕ: 01.04.2006ರ ಅಧಿಸೂಚನೆ ಸಂಖ್ಯೆ: ನಅಇ 147 ನಯೋಸೇ 2005ರ ಕ್ರಮ ಸಂಖ್ಯೆ: 4 ಮತ್ತು 8ರಲ್ಲಿ ಸಹಾಯಕ ನಿರ್ದೇಶಕರ 


ಹುದ್ದೆಯಿಂದ ಉಪ ನಿರ್ದೇಶಕರ ಹುದ್ದೆಗೆ ಮುಂಬಡ್ತಿ ನೀಡಿ ಹೊರಡಿಸಲಾಗಿದ್ದ ಆದೇಶವನ್ನು ಮಾರ್ಪಡಿಸಿ ಸದರಿಯವರುಗಳನ್ನು ಅವರ ಹೆಸರಿನ 
ಮುಂದೆ ಸೂಚಿಸಿರುವ ಈ ಕೆಳಕಂಡ ಸ್ಥಳಕ್ಕೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


























ಕ್ರ. ಹೆಸರು ಮತ್ತು ಪದನಾಮ ಮುಂಬಡ್ತಿ ನೀಡಿ ನೇಮಿಸಿರುವ ಸ್ಥಳ 

ಸಂ. 

1. ಶ್ರೀ ಎಂ.ಬಿ. ತಿಪ್ಪಣ್ಣ, ಸಹಾಯಕ | ಕರ್ನಾಟಕ ರಾಜ್ಯ ನಗರ ಯೋಜನಾ ಮಂಡಳಿ ಇಲ್ಲಿ ಖಾಲಿ ಇರುವ ಉಪ ನಿರ್ದೇಶಕರ 
ನಿರ್ದೇಶಕರು, ಮಹಾನಗರ ಪಾಲಿಕೆ, | ಹುದ್ದೆಗೆ ನೇಮಿಸಿ, ಅನ್ಯಸೇವೆಯ ಮೇಲೆ ನೆಲಮಂಗಲ ಸ್ಥಳೀಯ ಯೋಜನಾ ಪ್ರಾಧಿಕಾರದ 
ಬೆಂಗಳೂರು. ಸದಸ್ಯ ಕಾರ್ಯದರ್ಶಿಯ ಹುದ್ದೆಯಲ್ಲಿ. 

2. ಶ್ರೀ ಹೆಚ್‌.ಎ. ಹಫೀಜ್‌, ನಗರ | ಕರ್ನಾಟಕ ರಾಜ್ಯ ನಗರ ಯೋಜನಾ ಮಂಡಳಿಯಲ್ಲಿ ಖಾಲಿ ಇರುವ ಉಪ ನಿರ್ದೇಶಕರ 
ಯೋಜನಾ ಸಹಾಯಕ | ಹುದ್ದೆಗೆ ನೇಮಿಸಿ ಅನ್ಯಸೇವೆಯ ಮೇಲೆ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿಯೇ 
ನಿರ್ದೇಶಕರು, ಮಹಾನಗರ ಪಾಲಿಕೆ, | ಮುಂದುವರೆಸಲಾಗಿದೆ. 
ಬೆಂಗಳೂರು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ರಂಗನಾಥ್‌ 
ಪಿ.ಆರ್‌. 723 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಆಕುಕ 121 ಎಂಎಂಸಿ 2005, ಬೆಂಗಳೂರು, ದಿನಾಂಕ:26ನೇ ಏಪ್ರಿಲ್‌, 2006 
ಬೆಂಗಳೂರು ವೈದ್ಯಕೀಯ ಕಾಲೇಜಿನ ಸುರೂಪಿಕ ಶಸ್ತ್ರ ಚಿಕಿತ್ಸಾ ಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ ಡಾ: ಎಂ.ಜಿ. ಸದಾಶಿವಯ್ಯರವರಿಗೆ ದಿನಾಂಕ: 
16.01.2001ರಿಂದ ಜಾರಿಗೆ ಬರುವಂತೆ ಸುರೂಪಿಕ ಶಸ್ತ್ರ ಚಿಕಿತ್ಸಾ ಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ ಹುದ್ದೆಯಲ್ಲಿ 1973ರ ಕರ್ನಾಟಕ ರಾಜ್ಯ ನಾಗರೀಕ 
ಸೇವಾ (ಬಡ್ತಿ, ವೇತನ, ಮತ್ತು ಪಿಂಚಣೆಗಳ ಪ್ರತಿಬಂಧನ) ಅಧಿನಿಯಮದ 4ನೇ ಪ್ರಕರಣದಡಿ ಬಡ್ತಿ ಅರ್ಹತಾದಾಯಕ ದಿನಾಂಕವನ್ನು 
ನಿಗದಿಗೊಳಿಸಲಾಗಿದೆ ಹಾಗೂ ಆ ದಿನಾಂಕದಿಂದ ಜಾರಿಗೆ ಬರುವಂತೆ ಸುರೂಪಿಕ ಶಸ್ತ್ರ ಚಿಕಿತ್ಸಾ ಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯಲ್ಲಿ 
ಸ್ಥಾನಪನ್ನರಾಗಲು ಬಡ್ತಿ ನೀಡಿ ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ಸುರೂಪಿಕ ಶಸ್ತ್ರ ಚಿಕಿತ್ಸಾ ಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ ಹುದ್ದೆಯಲ್ಲಿ ಮುಂದಿನ 
ಆದೇಶದವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ.ಬಿ. ಗಣಾಚಾರಿ 
ಪಿ.ಆರ್‌. 724 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 


೨೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೧೮, ೨೦೦೬ ಭಾಗ - ೨ 





HIGH COURT OF KARNATAKA 
NOTIFICATION 
No. GOB(l) 272/ 1999, Bangalore, Dated:26" April, 2006 

The High Court of Karnataka hereby declares that Sri G.V. Turamari, Civil Judge (Jr.Dn.) & 
JMFC, Hukkeri, appointed under Government Notification No. LAW 106 LAC.97 Dated: 18.02.1998, has 
satisfactorily completed his period of probation with effect from 02.03.2000 and that he stands confirmed 
in the cadre of Civil Judge (Jr.Dn.) with effect from 02.03.2000. 

By Order of the High Court, 
PR- 725 A.S. PACHHAPURE 
Registrar General. 


ಒಳಾಡಳಿತ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಹೆಚ್‌ಡಿ 32 ಪಿಆರ್‌ಇ 2006, ಬೆಂಗಳೂರು, ದಿನಾಂಕ:26ನೇ ಏಪ್ರಿಲ್‌, 2006 

ಸರ್ಕಾರಿ ಆದೇಶ ಸಂಖ್ಯೆ: ಹೆಚ್‌ಡಿ 58 ಪಿಆರ್‌ಇ 2003 ದಿನಾಂಕ: 13.08.2003ರ ಆದೇಶ ಭಾಗದಲ್ಲಿ ಕ್ರಮಸಂಖ್ಯೆ 5ರಲ್ಲಿ ಇರುವ 
ಶ್ರೀ ಬಿ.ಎಸ್‌. ಅಬ್ಬಾಯಿ ಕಾರಾಗೃಹಗಳ ಉಪ ಮಹಾ ನಿರೀಕ್ಷಕರು, ಬೆಂಗಳೂರು ಕೇಂದ್ರ ಕಾರಾಗೃಹ-ಸದಸ್ಯ ಕಾರ್ಯದರ್ಶಿ ಇವರ ಬದಲಾಗಿ 
“ಶ್ರೀ ಎನ್‌. ಜಯರಾಮಯ್ಯ ಉಪ ಮಹಾ ನಿರೀಕ್ಷಕರು (ಕೇಂದ್ರ ಸ್ಥಾನ) ಹೆಚ್ಚುವರಿ ಪೊಲೀಸ್‌ ಮಹಾ ನಿರ್ದೇಶಕರು ಹಾಗೂ ಕಾರಾಗೃಹಗಳ ಮಹಾ 
ನಿರೀಕ್ಷಕರವರ ಕಛೇರಿ, ಬೆಂಗಳೂರು-ಸದಸ್ಯ ಕಾರ್ಯದರ್ಶಿ” ಎಂದು ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ಕೃಷ್ಣಮೂರ್ತಿ 
ಪಿ.ಆರ್‌. 726 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಸೆರೆಮನೆ ಮತ್ತು ಸಿನಿಮಾ) 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 14 SPS 2005, Bangalore, Dated:27" April, 2006 

Sri Chandrashekara, IPS (KN 78), Inspector General of Police Karnataka State Reserve Police 
(KSRP), Bangalore is promoted to officiate in the grade of Additional Director General of Police in the 
Above Supertime Scale of IPS carrying the pay scale of Rs.22400-525-24500 with immediate effect and 
posted until further orders as ADGP, COD, Bangalore in the newly created post. 

Sri K.S. Suresh Babu, IPS (KN 79), Inspector General of Police, Western Range, Mangalore is 
promoted to officiate in the grade of Additional Director General of Police in the Above Supertime Scale of 
IPS carrying the pay scale of Rs.22400-525-24500 with immediate effect and continued until 30.04.2006 
as Additional Director General of Police, Western Range, Mangalore in the upgraded post. 

By Order and in the name of the Governor of Karnataka, 
K. SUDHAKARA SHETTY 
PR- 727 Under Secretary to Government, 
Department of Personnel and Administrative Reforms (Services-1). 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಆಕುಕ 116 ಎಂಎಸ್‌ಎಸ್‌ 2006, ಬೆಂಗಳೂರು, ದಿನಾಂಕ:27ನೇ ಏಪ್ರಿಲ್‌, 2006 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಸಹ ನಿರ್ದೇಶಕರುಗಳಿಗೆ ಅಪರ ನಿರ್ದೇಶಕರ 


ವೃಂದಕ್ಕೆ ವೇತನ ಶ್ರೇಣಿ ರೂ.12,800-320-13,440-380-14,960-440-16,720ರಲ್ಲಿ ಪದೋನ್ನತಿ ನೀಡಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆವಿಗೆ ಅವರ ಹೆಸರಿನ ಮುಂದೆ ನಮೂದಿಸಿರುವ ಜಾಗಕ್ಕೆ ನೇಮಿಸಲಾಗಿದೆ. 











ಕ್ರ. ಸಹ ನಿರ್ದೇಶಕರ ಹೆಸರು, ಪದನಾಮ ಮತ್ತು ಕರ್ತವ್ಯ ಅಪರ ನಿರ್ದೇಶಕರ ಹುದ್ದೆಗೆ ಬಡ್ತಿ ನೀಡಿ ನೇಮಕ ಮಾಡಿರುವ ಸ್ಥಳ 
ಸಂ. ನಿರ್ವಹಿಸುತ್ತಿರುವ ಸ್ಥಳ 
1 2 3 
1. ಡಾ: ಜಬೀನ ಚಂದ್ರ ಮೋಹನ್‌, ಸಹ ನಿರ್ದೇಶಕರು, | ಯೋಜನಾ ನಿರ್ದೇಶಕರು (೧೦೯) ಆರೋಗ್ಯ ಮತ್ತು ಕುಟುಂಬ 


(ಮಲೇರಿಯಾ ಮತ್ತು ಫೈಲೇರಿಯಾ) ಆರೋಗ್ಯ ಮತ್ತು | ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, ಬೆಂಗಳೂರು. 
ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, 
ಬೆಂಗಳೂರು. 

















ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಮೇ ೧೮, ೨೦೦೬ ೨೪೯ 











1 2 3 
2. ಡಾ: ಬಿ.ಎಸ್‌. ಪ್ರೇಮಲೀಲಾ, ಹೆಚ್ಚುವರಿ ಯೋಜನಾ ನಿರ್ದೇಶಕರು, ಕರ್ನಾಟಕ ರಾಜ್ಯ ಏಡ್ಸ್‌ 
ಸಹ ನಿರ್ದೇಶಕರು (ಕುಷ್ಛ, ಆರೋಗ್ಯ ಮತ್ತು ಕುಟುಂಬ | ಪ್ರಿವೇನ್‌ಷನ್‌ ಸೊಸೈಟಿ, ಬೆಂಗಳೂರು ಇಲ್ಲಿಗೆ ನಿಯೋಜನೆ ಮೇಲೆ 
ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, ಬೆಂಗಳೂರು. ನೇಮಿಸಲಾಗಿದೆ. 

















ಮೇಲ್ಕಂಡ ಸಹ ನಿರ್ದೇಶಕರು ಸದರಿ ಹುದ್ದೆಗೆ ಕೂಡಲೇ ಕರ್ತವ್ಯಕ್ಕೆ ಹಾಜರಾಗಿ ಸರ್ಕಾರವನ್ನೊಳಗೊಂಡಂತೆ ಸಂಬಂಧಪಟ್ಟವರೆಲ್ಲರಿಗೂ 
ಪ್ರಭಾರ ವರ್ಗಾವಣೆ ಪತ್ರಗಳನ್ನು ಸಲ್ಲಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಕೆ. ತೆಗ್ಗಿನಮನಿ 
ಪಿ.ಆರ್‌. 728 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 196 SAS 2006, Bangalore, Dated:28"" April, 2006 

Shri Sudhakar Rao, IAS (KN 73), Principal Secretary to Government, Home Department 
Bangalore is transferred with immediate effect and is posted until further orders as Principal Secretary to 
Chief Minister, Karnataka, Bangalore vice Shri S.V. Ranganath, IAS proceeding on central deputation. 

By Order and in the name of the Governor of Karnataka, 
K. SUDHAKARA SHETTY 
PR- 729 Under Secretary to Government, 
Department of Personnel and Administrative Reforms (Services-1). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 138 ಸಅರ 2006, ಬೆಂಗಳೂರು, ದಿನಾಂಕ:28ನೇ ಏಪ್ರಿಲ್‌, 2006 


ಕರ್ನಾಟಕ ಸರ್ಕಾರ ಸಚೆವಾಲಯದ ಕೆಳಕಂಡ ಅಧಿಕಾರಿಗಳಿಗೆ ಅವರ ಹೆಸರುಗಳ ಮುಂದೆ ಸೂಚಿಸಲಾದ ದಿನಾಂಕಗಳಿಗೆ ಗಳಿಕೆ: ಪರಿವರ್ತಿತ 
ರಜೆಯನ್ನು ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 











ಕ್ರ. ಅಧಿಕಾರಿಯವರ ಹೆಸರು ಹುದ್ದೆ ಪದನಾಮ ಮಂಜೂರಾಗಿರುವ ರಜೆ ಖಾತೆಯಲ್ಲಿ ಉಳಿದಿರುವ ರಜೆ 
ಸಂ. ಶ್ರೀ:ಶ್ರೀಮತಿ 
1. ದಸ್ತಗೀರ್‌ ಮಹಮದ್‌ ಆಗಾ ದಿನಾಂಕ: 27.02.2006 ಮತ್ತು 28.02.2006 | 7 ದಿನಗಳು ಅ.ವೇ.ರಜೆ. 
ಅಂ.ಆ.ಸ. ಶಿಕ್ಷಣ ಇಲಾಖೆ. ರಂದು 2 ದಿನಗಳು ಪರಿವರ್ತಿತ ರಜೆ 
2 ಫೈರೋಜಾ ಖಾನಂ, ಉ.ಕಾ. ದಿನಾಂಕ: 08.03.2006 ರಿಂದ 10.03.06 | 86 ದಿನಗಳು ಅ.ವೇ. ರಜೆ. 
ಸಿ.ಆ.ಸು.ಇಲಾಖೆ (ಚುನಾವಣೆಗಳು) ರವರೆಗೆ 3 ದಿನಗಳು ಪರಿವರ್ತಿತ ರಜೆ ಹಾಗೂ 
ದಿನಾಂಕ: 15.03.2006 ಮತ್ತು 


16.03.2006ರಂದು 02 ದಿನಗಳು ಪರಿವರ್ತಿತ 
ರಜೆ ಒಟ್ಟು 5 ದಿನಗಳು ಪ.ರಜೆ. 























3. ಹೆಚ್‌.ಆರ್‌. ಶಕುಂತಲ, ಅ.ಕಾ. ದಿನಾಂಕ: 08.03.2006 ರಿಂದ 23.03.2006 | 225 ದಿನಗಳು ಗಳಿಕೆ ರಜೆ. 
ಕಾನೂನು ಇಲಾಖೆ. ರವರೆಗೆ 16 ದಿನಗಳು ಗಳಿಕೆ ರಜೆ. 

4. ಬಿ.ವಿ. ಕುಮಾರಸ್ವಾಮಿ, ಅ.ಕಾ. ದಿನಾಂಕ: 13.03.2006 ರಿಂದ 25.03.2006 | 223 ದಿನಗಳು ಗಳಿಕೆ ರಜೆ. 
ಮಾ.ತಂ. ಮತ್ತು ಜೈ.ತಂ. ಇಲಾಖೆ. ರವರೆಗೆ 13 ದಿನಗಳು ಗಳಿಕೆ ರಜೆ. 

5. ಜಗದೀಶ್‌ ಜೋಯಿಸ್‌, ಅ.ಕಾ. ದಿನಾಂಕ: 03.03.2006 ರಿಂದ 10.03.2006 | 232 ದಿನಗಳು ಗಳಿಕೆ ರಜೆ. 
ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ. ರವರೆಗೆ 8 ದಿನಗಳು ಗಳಿಕೆ ರಜೆ. 

6. ಕೆ. ನಾರಾಯಣ, ಆಡಳಿತಾಧಿಕಾರಿ | ದಿನಾಂಕ:28.02.2006 ರಿಂದ 10.03.2006 | 217 ದಿನಗಳು ಗಳಿಕೆ ರಜೆ. 
(ಅ.ಕಾ.) ರವರೆಗೆ 11 ದಿನಗಳು ಗಳಿಕೆ ರಜೆ. 
ಶೀ. ಮತ್ತು ಬೆ. ಆಯ್ಕೆ ಪ್ರಾಧಿಕಾರ. 

7. ಹೆಚ್‌. ಹನುಮಂತಯ್ಯ, ಅ.ಕಾ. ದಿನಾಂಕ: 02.02.2006 ರಿಂದ 27.02.2006 | 246 ದಿನಗಳು ಅ.ವೇ. ರಜೆ. 
ವಸತಿ ಇಲಾಖೆ. ರವರೆಗೆ 7 ದಿನಗಳ ಪರಿವರ್ತಿತ ರಜೆ. 

8. ಎಚ್‌.ಆರ್‌. ನಾಗೇಂದ್ರ, ಅ.ಕಾ. ರಾಜ್ಯ | ದಿನಾಂಕ: 13.03.2006 ರಿಂದ 18.03.2006 | 143 ದಿನಗಳು ಅ.ವೇ. ರಜೆ. 
5ನೇ ವೇತನ ಆಯೋಗ. ರವರೆಗೆ 6 ದಿನಗಳು ಪರಿವರ್ತಿತ ರಜೆ. 

9. ಎಂ.ಎಂ. ಲಕ್ಷಿ ಕಶ್ವರ, ಅ.ಕಾ. ದಿನಾಂಕ: 06.03.2006 ರಿಂದ 16.03.2006 | 234 ದಿನಗಳು ಗಳಿಕೆ ರಜೆ. 














ಶಿಕ್ಷಣ ಇಲಾಖೆ (ಪ್ರಾಥಮಿಕ) (ಕಾ.ಕೋ.) | ರವರೆಗೆ 11 ದಿನಗಳ ಗಳಿಕೆ ರಜೆ. 








೨೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೧೮, ೨೦೦೬ ಭಾಗ - ೨ 
































ಕ್ರ. ಅಧಿಕಾರಿಯವರ ಹೆಸರು ಹುದ್ದೆ ಪದನಾಮ ಮಂಜೂರಾಗಿರುವ ರಜೆ ಖಾತೆಯಲ್ಲಿ ಉಳಿದಿರುವ ರಜೆ 
ಸಂ. ಶ್ರೀ:ಶ್ರೀಮತಿ 
10. ಆರ್‌. ರಂಗಮಣಿ, ಅ.ಕಾ. ದಿನಾಂಕ: 06.03.2006 ರಿಂದ 10.03.2006 | 37 ದಿನಗಳ ಅ.ವೇ. ರಜೆ. 
ಗೃಹ ಇಲಾಖೆ (ಅಪರಾಧಗಳು) ರವರೆಗೆ 5 ದಿನಗಳು ಪರಿವರ್ತಿತ ರಜೆ. 
11. ಡಿ.ಎಸ್‌. ಮುರಳೀಕೃಷ್ಣ, ವಿಶೇಷಾಧಿಕಾರಿ, | ದಿನಾಂಕ:06.03.2006 ರಿಂದ 10.03.2006 | 240+10 ದಿನಗಳು ಗಳಿಕೆ ರಜೆ. 
ಆರ್ಥಿಕ ಇಲಾಖೆ. ರವರೆಗೆ 5 ದಿನಗಳ ಗಳಿಕೆ ರಜೆ. 
12. ದಾಸೇಗೌಡ, ಅ.ಕಾ. ದಿನಾಂಕ:10.04.2006 ರಿಂದ 22.04.2006 | 11 ದಿನಗಳ ಅ.ವೇ. ರಜೆ. 
ಕಂದಾಯ ಇಲಾಖೆ (ಕಾ.ಕೋ.) ರವರೆಗೆ 13 ದಿನಗಳು ಪರಿವರ್ತಿತ ರಜೆ. 
13. ಹೆಚ್‌.ಕೆ. ಅನಸೂಯ, ಅ.ಕಾ. ದಿನಾಂಕ:02.03.2006 ರಿಂದ 25.03.2006 | 48 ದಿನಗಳು ಅ.ವೇ. ರಜೆ. 
ಸಿ.ಆ.ಸು.ಇಲಾಖೆ (ತರಬೇತಿ) ರವರೆಗೆ 24 ದಿನಗಳು ಪರಿವರ್ತಿತ ರಜೆ. 
(ವೈದ್ಯಕೀಯ ಕಾರಣದ ಮೇಲೆ) 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 730 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 97 SAS 2006, Bangalore, Dated:28" April, 2006 
The services of Shri S.V. Ranganath, IAS (KN 75), Principal Secretary to Chief Minister, 
Karnataka, are placed at the disposal of Government of India with immediate effect and until further 
orders for appointment as Additional Secretary and Financial Adviser, Department of Space, Bangalore 
on central deputation basis. 
This issues in pursuance of the communication No. 13.05.2006-EO (SMI), Dated: 27.04.2006 of 
the Department of Personnel and Training Government of India, New Delhi. 
By Order and in the name of the Governor of Karnataka, 
K. SUDHAKARA SHETTY 
PR- 731 Under Secretary to Government, 
Department of Personnel and Administrative Reforms (Services-1). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 113 ಸೆಅಸೆ 2006, ಬೆಂಗಳೂರು, ದಿನಾಂಕ:28ನೇ ಏಪ್ರಿಲ್‌, 2006 
ಇದೇ ಸಮಸಂಖ್ಯೆಯ ಅಧಿಸೂಚನೆಯ ದಿನಾಂಕ:20.03.2006ರ ಮಾರ್ಪಾಟಿನಲ್ಲಿ ಶ್ರೀ ಗೌತಮ್‌ ಬಸು, ಐ.ಎ.ಎಸ್‌. ಅಪರ ಮುಖ್ಯ 
ಕಾರ್ಯದರ್ಶಿ ಹಾಗೂ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ಬೆಂಗಳೂರು ರವರಿಗೆ ದಿನಾಂಕ: 31.03.2006 
ರಿಂದ 12.04.2006ರ ವರೆವಿಗೆ (ಉದಿಸೇ) 13 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ ಮತ್ತು ದಿನಾಂಕ: 13.04.2006ರಂದು 
ಸಾರ್ವತ್ರಿಕ ರಜೆ ಎಂದು ಸರ್ಕಾರವು ಘೋಷಿಸಿದ್ದರಿಂದ, ಸದರಿ ಸಾರ್ವತ್ರಿಕ ರಜೆಯನ್ನು ಗಳಿಕೆ ರಜೆಗೆ ಹೊಂದಿಸಿಕೊಂಡು ಉಪಯೋಗಿಸಲು ಸಹ 
ಅಧಿಕಾರಿಯವರಿಗೆ ಅನುಮತಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 732 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-1) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 139 ಸಅರ 2006, ಬೆಂಗಳೂರು, ದಿನಾಂಕ:28ನೇ ಏಪ್ರಿಲ್‌, 2006 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಶ್ರೀ ಎಫ್‌.ಆರ್‌. ಸಂಬರಗಿ ಇವರಿಗೆ 30 ದಿನಗಳ ಪರಿವರ್ತಿತ 
ರಜೆಯನ್ನು ದಿನಾಂಕ:02.05.2006 ರಿಂದ 31.05.2006 ರವರೆಗೆ (ಉ.ದಿ.ಸೇ) ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ 
ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. ಈ ರಜೆಯನ್ನು ಉಪಯೋಗಿಸಿಕೊಂಡ ನಂತರ ಖಾತೆಯಲ್ಲಿ 197 ದಿನಗಳು ಅರ್ಧ 
ವೇತನ ರಜೆ ಜಮೆ ಇರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 733 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 





ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಮೇ ೧೮, ೨೦೦೬ ೨೫೧ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 13 ಆಸೇವ 2006, ಬೆಂಗಳೂರು, ದಿನಾಂಕ:28ನೇ ಏಪ್ರಿಲ್‌, 2006 
ಈ ಕೆಳಕಂಡ ಕೆ.ಎ.ಎಸ್‌. ಸಮೂಹ-ಎ (ಆಯ್ಕೆ ಶ್ರೇಣಿ) ಅಧಿಕಾರಿಗಳಿಗೆ ರೂ.13820-17220 ರ ವೇತನ ಶ್ರೇಣಿಯ ಕೆ.ಎ.ಎಸ್‌. 


ಸಮೂಹ-ಎ (ಸೂಪರ್‌ ಟೈಂ ಸ್ಕೇಲ್‌) ವೃಂದಕ್ಕೆ ಸ್ಥಾನಪನ್ನರಾಗಲು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಬಡ್ತಿ ನೀಡಿ, 
ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ನೇಮಿಸಲಾಗಿದೆ. 











ಕ್ರ.ಸಂ. ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ಬಡ್ತಿ ಮೆಲೆ ನೇಮಕ ಮಾಡಿರುವ ಹುದ್ದೆ 
1. ಶ್ರೀ ಬಿ.ಎ. ನಾಗೇಶ್‌, ರಿಜಿಸ್ಟಾರ್‌, ಕರ್ನಾಟಕ ಮೇಲ್ಲನವಿ | ಪ್ರಸಕ್ತ ಹುದ್ದೆಯಲ್ಲಿಯೇ ಮುಂದುವರೆಸಿದೆ. 

ಪ್ರಾಧಿಕಾರ, ಬೆಂಗಳೂರು. 
2. ಶ್ರೀ ವಿ. ಅಶೋಕ್‌, ಪ್ರಸಕ್ತ ಹುದ್ದೆಯಲ್ಲಿಯೇ ಮುಂದುವರೆಸಿದೆ. 


ನಿರ್ದೇಶಕರು, ಅಂಗವಿಕಲರ ಮತ್ತು ಹಿರಿಯ ನಾಗರೀಕರ 
ಕಲ್ಯಾಣ ನಿರ್ದೇಶನಾಲಯ, ಬೆಂಗಳೂರು. 

ಈ ಬಡ್ತಿಯು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿದೆ. 

1) ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಮತ್ತು ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ವೃಂದದ ಜೇಷ್ಠತಾ ಪಟ್ಟಿಗಳ ಬಗ್ಗೆ ಬಾಕಿಯಿರುವ ನ್ಯಾಯಾಲಯ 
ಪ್ರಕರಣಗಳಲ್ಲಿ ಆಗುವ ಅಂತಿಮ ತೀರ್ಪಿನ ನಂತರ ಪುನರ್‌ ವಿಮರ್ಶಿಸಲಾಗುವುದು. 

2) ಪೋಷಕ ವೃಂದಗಳ ಜೇಷ್ಠತಾ ಪಟ್ಟಿಗಳ ಪರಿಷ್ಕರಣೆಯ ನಂತರ ಪರಾಮರ್ಶಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 70 ಆಸೇವ 2006, ಬೆಂಗಳೂರು, ದಿನಾಂಕ:28ನೇ ಏಪ್ರಿಲ್‌, 2006 

ಅಪರ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆ.ಎ.ಎಸ್‌. (ಸೂಪರ್‌ ಟೈಂ 

ಸ್ಕೇಲ್‌) ಅಧಿಕಾರಿ, ಶ್ರೀ ಪಿ.ಎಸ್‌. ವಸ್ತ್ರದ್‌, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ವ್ಯವಸ್ಥಾಪಕ 


ನಿರ್ದೇಶಕರು, ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ, ಹುಬ್ಬಳ್ಳಿ-ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಇಂಧನ ಇಲಾಖೆಯ ವಶಕ್ಕೆ 
ನೀಡಿದೆ. 

















ಪಿ.ಆರ್‌. 734 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 133 ಸಅರ 2005, ಬೆಂಗಳೂರು, ದಿನಾಂಕ:28ನೇ ಏಪ್ರಿಲ್‌, 2006 


ಯೋಜನಾ ಮತ್ತು ಸಾಂಖ್ಯಿಕ ಇಲಾಖೆಯ ಉಪ ನಿರ್ದೇಶಕರು ಶ್ರೀ ಬಿ. ಜಾನಕಿರಾಂ ಇವರಿಗೆ 11 ದಿನಗಳ ಪರಿವರ್ತಿತ ರಜೆಯನ್ನು 
ದಿನಾಂಕ: 13.05.2005 ರಿಂದ 23.05.2005 ರವರೆಗೆ (ಉ.ದಿ.ಸೇ) ಮಂಜೂರು ಮಾಡಲಾಗಿದೆ. 


ಪಿ.ಆರ್‌. 735 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 


ಪಿ.ಆರ್‌. 736 


ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕೃತೋಇ 228 ತೋಸೇಪ 2005, ಬೆಂಗಳೂರು, ದಿನಾಂಕ:29ನೇ ಏಪ್ರಿಲ್‌, 2006 
ತೋಟಗಾರಿಕೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರುಗಳಿಗೆ ತೋಟಗಾರಿಕೆ 


ಉಪ ನಿರ್ದೇಶಕರ ಹುದ್ದೆಗೆ (ವೇತನ ಶ್ರೇಣಿ ರೂ.9580-14,200) ಸ್ಥಾನಪನ್ನ ಆಧಾರದ ಮೇಲೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಬಡ್ತಿ ನೀಡಿ 
ಅವರವರ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶಿಸಿದೆ. 

ಕ್ರ. ಹೆಸರು, ಹುದ್ದೆ ಮತ್ತು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ಬಡ್ತಿ ನೀಡಿ ನೇಮಿಸಿರುವ ಹುದ್ದೆ ಮತ್ತು ಸ್ಥಳ 
ಸಂ. 

1. ಶ್ರೀ ವಿಶ್ವನಾಥ್‌ 

ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು (ಜಿ.ಪಂ), 
ಬಸವಕಲ್ಯಾಣ. 








ತೋಟಗಾರಿಕೆ ಉಪ ನಿರ್ದೇಶಕರು (ಜಿ.ಪಂ.), ಮೈಸೂರು. 

















೨೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೧೮, ೨೦೦೬ ಭಾಗ - ೨ 






































ಕ್ರ. ಹೆಸರು, ಹುದ್ದೆ ಮತ್ತು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ಬಡ್ತಿ ನೀಡಿ ನೇಮಿಸಿರುವ ಹುದ್ದೆ ಮತ್ತು ಸ್ಥಳ 

ಸಂ. 

2. ಶ್ರೀ ಬಿ.ಆರ್‌. ಗಿರೀಶ್‌, ತೋಟಗಾರಿಕೆ ಉಪ ನಿರ್ದೇಶಕರು (ಜಿ.ಪಂ.), ಮಂಡ್ಯ. 
ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು (ಜಿ.ಪಂ.), 
ಮಾನ್ವಿ. 

3. * ಶ್ರೀ ಎಂ. ರಾಮಚಂದ್ರ, ತೋಟಗಾರಿಕೆ ಉಪ ನಿರ್ದೇಶಕರು ಜಿ.ಪಂ.) ಬೆಂಗಳೂರು 
ತೋಟಗಾರಿಕೆ ಉಪ ನಿರ್ದೇಶಕರ ಹುದ್ದೆಗೆ ಈ ಹಿಂದೆ ನೀಡಿದ | (ಗ್ರಾ) ಜಿಲ್ಲೆ. 
ಬಡ್ತಿಯನ್ನು ಹಿಂಪಡೆದು ಇದೇ ಹುದ್ದೆಗೆ ಈಗ ಬಡ್ತಿ 
ನೀಡಲಾಗುತ್ತಿದೆ. 

4. ಶ್ರೀ ಎಸ್‌.ಬಿ. ದಿಡ್ಡಿಮನಿ, ತೋಟಗಾರಿಕೆ ಉಪ ನಿರ್ದೇಶಕರು (ಜಿ.ಪಂ.), ಹಾವೇರಿ. 
ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು (ಜಿ.ಪಂ.), 
ಧಾರವಾಡ. 

5. ಶ್ರೀ ಹೆಚ್‌.ಎಂ. ನಾಗರಾಜ್‌, ತೋಟಗಾರಿಕೆ ಉಪ ನಿರ್ದೇಶಕರು (ಜಿ.ಪಂ.), ಹಾಸನ. 
ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು (ಜಿ.ಪಂ.), 
ತಿಪಟೂರು. 

6. ಶ್ರೀಮತಿ ಪಿ.ಎ. ಅನಿತಾ, ತೋಟಗಾರಿಕೆ ಉಪ ನಿರ್ದೇಶಕರು (ಹಣ್ಣು ಮತ್ತು ತರಕಾರಿ), 
ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು (ಸಾಂಬಾರು | ಲಾಲ್‌ಬಾಗ್‌, ಬೆಂಗಳೂರು. 
ಬೆಳೆಗಳು), ಲಾಲ್‌ಬಾಗ್‌, ಬೆಂಗಳೂರು. 

7. ಶ್ರೀ ಮಿರ್ಜಿ ಉಮೇಶ್‌ಶಂಕರ್‌ ತೋಟಗಾರಿಕೆ ಉಪ ನಿರ್ದೇಶಕರು (ಜಿ.ಪಂ.), ಧಾರವಾಡ 
ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು (ಜಿ.ಪಂ.), | (ಶ್ರೀ ಆರ್‌.ಎಸ್‌. ಚೌಕಿಮಠರವರ ವಯೋನಿವೃತ್ತಿಯಿಂದ 
ಹುಕ್ಕೇರಿ. ತೆರವಾಗಲಿರುವ ಸ್ಥಳದಲ್ಲಿ 





* ದಿನಾಂಕ: 13.06.2000ದ ಅಧಿಸೂಚನೆ ಸಂಖ್ಯೆ: ಕೃತೋಇ 211 ತೋಸೇಪ 1999ರಲ್ಲಿ ಶ್ರೀ ಎಂ. ರಾಮಚಂದ್ರರವರಿಗೆ ತೋಟಗಾರಿಕೆ 
ಉಪ ನಿರ್ದೇಶಕರ ಹುದ್ದೆಗೆ ಬಡ್ತಿಯನ್ನು ಅಂದು ಚಾಲ್ತಿಯಲ್ಲಿದ್ದ ವರಿಷ್ಠತಾಪಟ್ಟಿಯ ಆಧಾರದ ಮೇಲೆ ನೀಡಲಾಗಿದ್ದು, ಅನಂತರ ನ್ಯಾಯಾಲಯದ 
ತೀರ್ಮಾನದಂತೆ ದಿನಾಂಕ: 04.01.2005ರಂದು ಪ್ರಕಟಿಸಲಾದ ತೋಟಗಾರಿಕೆ ಇಲಾಖೆಯ ಅಂತಿಮ ರೆವ್ಯೂ ಹಾಗೂ ಜೇಷ್ಠತಾಪಟ್ಟಿಯಲ್ಲಿ 
ಸದರಿಯವರಿಗೆ ಉಪ ನಿರ್ದೇಶಕರ ಹುದ್ದೆಗೆ ಅರ್ಹತಾ ದಿನಾಂಕವು 13.06.2000ದಂದು ಲಭ್ಯವಾಗದಿರುವುದರಿಂದ ಹಾಗೂ ಇವರಿಗಿಂತ ಸೇವೆಯಲ್ಲಿ 
ಹಿರಿತನ ಹೊಂದಿದವರಿಗೆ ಈಗ ಬಡಿಗೆ ಪ್ರಸ್ತಾಪಿಸಿರುವುದರಿಂದ ಶ್ರೀ ಎಂ. ರಾಮಚಂದ್ರರವರಿಗೆ ಈ ಹಿಂದೆ ನೀಡಲಾದ ಬಡ್ತಿಯನ್ನು ರದ್ದುಪಡಿಸಿ 
ತೋಟಗಾರಿಕೆ ಉಪ ನಿರ್ದೇಶಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಬಡ್ತಿಯನ್ನು ನೀಡಲಾಗಿದೆ. 

ಸದರಿ ಅಧಿಕಾರಿಗಳು ಬಡ್ತಿ ನೀಡಿ ನೇಮಿಸಿರುವ ಸ್ಥಳಗಳಲ್ಲಿ ಕೂಡಲೇ ಕರ್ತವ್ಯಕ್ಕೆ ಹಾಜರಾಗಿ ವರದಿ ಮಾಡತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಮಂಜುಳಗೀತ 
ಪಿ.ಆರ್‌. 737 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 36 ಆಸೇವ 2006, ಬೆಂಗಳೂರು, ದಿನಾಂಕ:29ನೇ ಏಪ್ರಿಲ್‌, 2006 

ಉಪಕಾರ್ಯದರ್ಶಿ (ಅಭಿವೃದ್ಧಿ, ಜಿಲ್ಲಾ ಪಂಚಾಯತ್‌ ಗುಲ್ಬರ್ಗಾ ಹುದ್ದೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) 
ಅಧಿಕಾರಿ, ಶ್ರೀ ಎ.ಎಂ. ಗೌಣಿ, ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯಿಂದ ಹಿಂದಕ್ಕೆ ಪಡೆದು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಆಯುಕ್ತರು, ಗುಲ್ಬರ್ಗಾ ನಗರಾಭಿವೃದ್ಧಿ ಪ್ರಾಧಿಕಾರ, ಗುಲ್ಬರ್ಗಾ ಹುದ್ದೆಗೆ 
ಶ್ರೀ ಜಿ.ಎಂ.ಚೌಧರಿ, ಇವರ ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 738 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 69 SPS 2006, Bangalore, Dated:2" May, 2006 
Shri Rupak Kumar Dutta, IPS (KN 81), waiting for posting is posted with immediate effect and 
until further orders as Inspector General of Police, North Eastern Range, Gulbarga, vice Shri S. 
Ramakrishna, IPS transferred. 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಮೇ ೧೮, ೨೦೦೬ ೨೫೩ 





Shri 5. Ramakrishna, IPS (KN 86), Inspector General of Police, North Eastern Range, Gulbarga is 
transferred with immediate effect and posted until further orders as Secretary to Government, Prisons, 
Crimes and Auxialliary Units, Home Department, Bangalore in the existing vacancy. 

Shri Raghavendra H. Auradkar, IPS (KN 87), INspector General of Police, (Security & 
Intelligence), Bangalore is transferred with immediate effect and posted until further orders as Inspector 
General of Police, Western Range, Mangalore in the existing vacnacy. 

Dr. R.P. Sharma, IPS (KN 87), waiting for posting is posted with immediate effect and until further 
orders as Inspector General of Police, Southern Range, Mysore, vice Dr. Harshavardhan Raju, IPS 
transferred. 

By Order and in the name of the Governor of Karnataka, 
K. SUDHAKARA SHETTY 
PR- 739 Under Secretary to Government, 
Department of Personnel and Administrative Reforms (Services-1). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ಸಿಆಸುಇ 145 ಆಸೇಇ 2006, ಬೆಂಗಳೂರು, ದಿನಾಂಕ:2ನೇ ಮೇ, 2006 
ಶ್ರೀ ಡಿ. ಬಸವರಾಜು, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಮೀನುಗಾರಿಕೆ ಮುಜರಾಯಿ ಹಾಗೂ ತೋಟಗಾರಿಕೆ ಸಚಿವರ ಆಪ್ತ 
ಕಾರ್ಯದರ್ಶಿ, ವಿಧಾನ ಸೌಧ, ಬೆಂಗಳೂರು ಇವರು ದಿನಾಂಕ: 10.02.2006 ರಿಂದ 28.02.2006ರವರೆಗೆ ಕಳೆದ ಅವಧಿಯನ್ನು ಕರ್ನಾಟಕ ಸಿವಿಲ್‌ 

ಸೇವಾ ನಿಯಮಗಳ ನಿಯಮ 8(15) (ಎಫ್‌) ರನ್ವಯ ಕಡ್ಡಾಯ ನೇಮಕಾತಿ ನಿರೀಕ್ಷಣಾವಧಿ ಎಂದು ಪರಿಗಣಿಸಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 740 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 142 ಆಸೇಇ 2006, ಬೆಂಗಳೂರು, ದಿನಾಂಕ:2ನೇ ಮೇ, 2006 

ಶ್ರೀ ಎನ್‌. ರಂಗಪ್ಪ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ನೇಮಕಾತಿ ನಿರೀಕ್ಷಣೆಯಲ್ಲಿ ಇರುವ ಇವರು ದಿನಾಂಕ: 21.11.2005 
ರಿಂದ 30.04.2006 ರವರೆಗೆ ಕಳೆದ ಅವಧಿಯನ್ನು ಕರ್ನಾಟಕ ಸಿವಿಲ್‌ ಸೇವಾ ನಿಯಮಗಳ ನಿಯಮ 8(15) (ಎಫ್‌) ರನ್ವಯ ಕಡ್ಡಾಯ ನೇಮಕಾತಿ 
ನಿರೀಕ್ಷಣಾವಧಿ ಎಂದು ಪರಿಗಣಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 741 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 


ಅಧಿಸೂಚನೆ 

ಸಂಖ್ಯೆ: ಸಿಆಸುಇ 144 ಸಅಸೇ 2006, ಬೆಂಗಳೂರು, ದಿನಾಂಕ:2ನೇ ಮೇ, 2006 
ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಹಾಗೂ ಪ್ರಸ್ತುತ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀ ವಿ.ಆರ್‌. ಗಾಯಕ್‌ವಾಡ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರನ್ನು ಕರ್ನಾಟಕ ಮಾಹಿತಿ ಆಯೋಗದಲ್ಲಿ ಖಾಲಿ ಇರುವ ಅಧೀನ ಕಾರ್ಯದರ್ಶಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ 

ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿಯೋಜನೆ ಮೇರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 742 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 14 SPS 2006, Bangalore, Dated:2" May, 2006 
Shri K.V.R. Tagore, IPS (KN 79), Commissioner for Information, Bangalore is promoted to 
officiate in the grade of Additional Director General of Police in the Above Super Time Scale of IPS 
carrying the scale of pay of Rs. 22400-525-24500 with immediate effect and he is posted for a day as 
Additional Director General of Police, Karnataka State Reserve Police (KSRP), Bangalore vice Shri AR. 
Infant, IPS proceeding on leave, From the next day he is continued until further orders as Commissioner 
for Information, Bangalore in the upgraded post. 
By Order and in the name of the Governor of Karnataka, 
K. SUDHAKARA SHETTY 

PR- 743 Under Secretary to Government, 

Department of Personnel and Administrative Reforms (Services-1). 


೨೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೧೮, ೨೦೦೬ ಭಾಗ - ೨ 





HIGH COURT OF KARNATAKA 
NOTIFICATION 
No. GOB(l) 14 (110)/ 2005, Bangalore, Dated:2" May, 2006 
Sri M.S. Balakrishna, XXIV Addl. City Civil and Sessions Judge, Bangalore, is permitted to 
surrender 30 days of Earned Leave from 02.05.2006 to 31.05.2006 (bdi) for the block period of 2005-06. 
The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 
By Order of the High Court, 
PR- 744 RANGASWAMY 
Assistant Registrar. 


HIGH COURT OF KARNATAKA 
NOTIFICATION 
No. GOB(l) 16 (161)/ 2005, Bangalore, Dated:2" May, 2006 

Smt. M.M. Bani, Civil Judge (Jr.Dn.) and JMFC., Ron, is permitted to surrender 30 days of Earned 
Leave from 01.05.2006 for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR- 745 RANGASWAMY 
Assistant Registrar. 


HIGH COURT OF KARNATAKA 
NOTIFICATION 
No. ೦೦8/1) 16 (155)/ 2005, Bangalore, Dated:2" May, 2006 

Sri. N.R. Chennakeshava, Civil Judge (Jr.Dn.) and JMFC., Ramanagaram, is permitted to 
surrender 30 days of Earned Leave from 01.04.2006 to 30.04.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR- 746 RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOB(l) 15 (133)/ 2005, Bangalore, Dated:2™ May, 2006 

Smt. Manjula, Il Addl. Chief Metropolitan Magistrate, Bangalore, is permitted to surrender 30 days 
of Earned Leave as on 08.04.2006 for the block period of 2005-06. 

The officer shall be paid pay and allowances admissible for the said 30 days of leave so 
surrendered at the rate of 1/30" of the monthly pay and allowances for each day of leave surrendered as 
per the provisions contained in Rule 118(2) of K.C.S.Rs. 

By Order of the High Court, 
PR- 747 RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. RSB: 174/ 2003, Bangalore, Dated:2" May, 2006 

In exercise of the powers conferred by Section 407 of the Code of Criminal Procedure, 1973 and 
Notification No. HD 209 PCR 2003 Dated: 01.12.2003 the special (CBI) CC No. 1/ 2000 which is already 
transferred to the District and Sessions Judge Court, Haveri is hereby withdrawn and retransferred to the 
Court of Prl. District and Sessions Judge, Dharwad for disposal according to Law in the interest of Justice. 

By Order of the High Court, 
PR- 748 A.S. PACHHAPURE 
Registrar General. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೧೮, ೨೦೦೬ ೨೫೫ 





HIGH COURT OF KARNATAKA 
NOTIFICATION 
No. GOB(I) 14 (82)/ 2005, Bangalore, Dated:4" May, 2006 

Sri. Choudapurkar Arun, Prl. District and Sessions Judge, Belgaum, is permitted to surrender 30 
days of Earned Leave from 02.03.2006 to 31.03.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR- 749 RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOB(I) 16 (157)/ 2005, Bangalore, Dated:4" May, 2006 

Sri. K.M. Radhakrishna, Addl. Civil Judge (Jr.Dn.) and Il Addl. JMFC Renebennur, is permitted to 
surrender 30 days of Earned Leave from 01.05.2006 to 30.05.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR- 750 RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOBI(I) 16 (73)/ 2005, Bangalore, Dated:4" May, 2006 

Sri. B.L. Jinarlkar, Addl. Civil Judge (Jr.Dn.) and JMFC, Udupi is permitted to surrender 30 days of 
Earned Leave from 01.02.2006 to 02.03.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR- 751 RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOB(I) 15 (139)/ 2005, Bangalore, Dated:4" May, 2006 

Smt. B.S. Bharathi, Ill Addl. Civil Judge (Sr.Dn.) and CJM, Dharwad, is permitted to surrender 30 
days of Earned Leave from 01.05.2006 to 30.05.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR- 752 RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOBI(I) 15 (56)/ 2005, Bangalore, Dated:4" May, 2006 

Sri. T.G. Shivashankaregowda, Addl. Civil Judge (Sr.Dn.), Hassan, is permitted to surrender 30 
days of Earned Leave from 09.02.2006 to 10.03.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR- 753 RANGASWAMY 
Assistant Registrar. 


೨೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೧೮, ೨೦೦೬ ಭಾಗ - ೨ 





HIGH COURT OF KARNATAKA 
NOTIFICATION 
No. GOB(I) 16 (2)/ 2005, Bangalore, Dated:4" May, 2006 

Smt. B.S. Jayashree, Civil Judge (Jr.Dn.) and JMFC, Nagamangala, is permitted to surrender 30 
days of Earned Leave as on 01.04.2006 for the block period of 2005-06. 

The officer shall be paid pay and allowances admissible for the said 30 days of leave so 
surrendered at the rate of 1/30" of the monthly pay and allowances for each day of leave surrendered as 
per the provisions contained in Rule 118(2) of K.C.S.Rs. 

By Order of the High Court, 
PR- 754 RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOB(I) 15 (65)/ 2005, Bangalore, Dated:4" May, 2006 

Sri. Padmaraj N. Desai, Prl. Civil Judge (Sr.Dn.) and CJM, Hassan, is permitted to surrender 30 
days of Earned Leave from 09.02.2006 to 10.03.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR- 755 RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOB(I) 15 (134)/ 2005, Bangalore, Dated:4" May, 2006 

Sri. Yogesh N. Karagudari, XVIll Addl. Judge, Court of Small Causes Bangalore, is permitted to 
surrender 30 days of Earned Leave from 01.05.2006 to 30.05.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR- 756 RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOB(I) 16 (19)/ 2005, Bangalore, Dated:4" May, 2006 

Sri. K.B. Patil, Addl. Civil Judge (Jr.Dn.) and JMFC, Arsikere, is permitted to surrender 30 days of 
Earned Leave from 15.04.2006 to 14.05.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR- 757 RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOB(I) 16 (129)/ 2005, Bangalore, Dated:4" May, 2006 

Smt. M.H. Shantha, Prl. Civil Judge (Jr.Dn.) and JMFC, Virajpet, is permitted to surrender 30 days 
of Earned Leave from 01.04.2006 to 30.04.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR- 758 RANGASWAMY 
Assistant Registrar. 


